ಕರ್ನಾಟಕ ವಿಧಾನ ಪರಿಷತು 3 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 18 (2೦೨) 


pear 


2 ಸದಸ್ಯರ ಹೆಸರು : ಶ್ರೀ. ಕೆ.ಪ್ರತಾಪ ಚಂದ್ರ ಶೆಟ್ಟ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
3 ಉತ್ತರಿಸಬೇಕಾದ ದಿನಾಂಕ :; 14-12-20೦2! 
4 ಉತ್ತರಿಸುವ ಸಚಿವರು ‘ ನಗರಾಭವ್ಯದ್ಧಿ ಸಚಿವರು 


ಕೆ.ಯು.ಐ.ಡಿ.ಎಫ್‌.ಸಿ  ವತಹಂದ ಏಷ್ಯನ್‌ 
ಅಭಿವೃದ್ಧಿ ಬ್ಯಾಂಕ್‌(ಎಡಿಬ) ಮತ್ತು ಕೇಂದ್ರ 
ಪಮರಸ್ಟೃತ ಅಮೃತ್‌ ಸಹಯೋಗದೊಂದಿಗೆ 
ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣಿ 
ಹೂಡಿಕೆ ಕಾರ್ಯಕ್ರಮ (ಕ್ರಿಮಿಪ್‌) ಯೋಜನೆಯಡಿ 
ಪೂರ್ಣಗೊಂಡಿದೆ: ಪ್ರಗತಿಯಲ್ಲರುವ | ಉಡುಪಿ ನಗರಕ್ಕೆ ಶುದ್ಧ ಕುಡಿಯುವ ನೀರನ್ನು 
ಕಾಮಗಾರಿಗಳು ಯಾವುವು: ಪೂರೈಸಲು ಮೂರು ಕಾಮಗಾರಿಗಳನ್ನು 
ಪಾವತಿಸಿದ ಮೊತ್ತವೆಷ್ಟು: ಪಾವತಿಗೆ ಅನುಷ್ಲಾನಗೊಳಸಲಾಗುತ್ತಿದೆ. ಕಾಮಗಾರಿಗಳ 
ಬಾಕಿಯುರುವ ಮೊತ್ತವೆಷ್ಟು: ಈ| ಅಂದಾಜು ಮೊತ್ತ, ಕರಾರು ಮೊತ್ತ, ಪ್ರಸ್ತುತ 
ಕಾಮಗಾರಿಯ ಗುಣಮಟ್ಟ | ಯೋಜನೆಯ ಪ್ರಣತಿ, ಈ ಕಾಮಗಾರಿಯ 
ಪರೀಕ್ಷೆಯನ್ನು ಯಾವ ಏಜೆನ್ಸಿಯ | ಗುಣಮಟ್ಟ ಪರೀಕ್ಷೆ ಮಾಡಲಾಗುತ್ತಿರುವ ಏಜೆನ್ಸಿಯ 
ಮೂಲಕ ನಡೆಸಲಾಗುತ್ತಿದೆ: | ಕುರಿತ ಮಾಹಿತಿಯನ್ನು ಅನುಬಂಧದಲ್ಲ ವಿವರಿಸಿದೆ. 
(ಕಾಮಗಾರಿವಾರು ಮಾಹಿತಿ 
ನೀಡುವುದು) 

ವರ್ಷದ ಎಲ್ಲಾ ಕಾಲದಲ್ಲೂ ವಾರಾಹಿ 
ಕಾಲುವೆಯಿಂದ ನೇರ ನೀರನ್ನು 


ಕುಂದಾಪುರ ತಾಲ್ಲೂಕಿನ `ಹಾಲಾಡಿ ಗ್ರಾಮದ 
ಚೋರಾಡಿ ಸಮೀಪ ವಾರಾಹಿ ಎಡದಂಡೆ ಮುಖ್ಯ 
ಪಡೆಯಲು ಅವಕಾಶವಿದ್ದರೂ ಅಧಿಕ | ನಾಲೆಯ 12.95೦ ಕಿ.ಮೀ. ನ ಎಡಬಾಗದಲ್ರ 
ವೆಚ್ಚದೊಂದಿಗೆ 6 ತಿಂಗಳು ಹೆಚ್ಚುವರಿಯಾಗಿ ಔಟ್‌ಲೆಬ್‌ ನಿರ್ಮಿಸಿ ಉಡುಪಿ 
ನದಿಯಿಂದ ನೀರನ್ನು ಪಡೆಯುವ ನಗರಕ್ಷೆ ನಾಲೆಯಬುಂದಲೇ ನೀರನ್ನು ಸರಬರಾಜು 
ಔಚಿತ್ಯವೇನು: ನದಿಯಿಂದ 6 | ಮಾಡಲಾಗುವುದು ಇದರಿಂದ ಉಡುಪಿ ನಗರ 
ತಿಂಗಳು ನೀರನ್ನು ಪಡೆಯುವದರಿಂದ | ಸಭೆಗೆ ಯಾವುದೇ ಆರ್ಥಿಕ ಹೊರೆ ಆಗುವುದಿಲ್ಲ 
ಉಡುಪಿ ನಗರ ಸಭೆಗೆ ಆಗುವ ಆರ್ಥಿಕ ನಾಲೆಯಲ್ಲ ನೀರು ಲಭ್ಯವಿರುವಾಗ 
ಹೊರೆ ಎಷ್ಟು: ನದಿಯಲ್ಲ ನೀರನ್ನು ನಾಲೆಯುಂದಲೇ ನೀರನ್ನು ಬಳಸಲಾಗುವುದು 
ಹರಿಸುವುವರ ಮೂಲಕ ಖಾಸಗಿ ಮತ್ತು ನಾಲೆಯಲ್ಲ ನೀರು ಲಭ್ಯವಿಲ್ಲದ 
ವಿದ್ಯತ್‌ ಉತ್ಪಾದನೆಗೆ ಸಹಾಯ ಸಂದರ್ಭದಲ್ಲ ನದಿಯಿಂದ ನೀರನ್ನು 


ಮಾಡುವ ಉದ್ದೇಶವನ್ನು ಸರಕಾರ | ಬಳಸಲಾಗುವುದು. 
ಗಮನಿಸಿದೆಯೇ? 


ಪ್ರಶ್ನೆಗಳು 


p 


ಉತ್ತರ 


ಕಡತ ಸಂಖ್ಯೆ: ನಅಇ 236 ಪಿ.ಆರ್‌.ಜೆ ೨೦೦1 


| ಉದ್ದೇಶ ಇರುವುದಿಲ್ಲ. 


ನಿರ್ಮಿಸಲಾಗುತ್ತಿರುವ ನೀರು ಶುದ್ದೀಕರಣ ಘಟಕಕ್ಕೆ 
ಹರಿಸಿ ಅಲ್ಲ ನೀರು ಪುದ್ಗೀಕರಣವಾದ ಬಳಕ 
ಮಾರ್ಗದಲ್ಲಯ 23 ಗ್ರಾಮಗಳಗೆ ಶುದ್ಧ 
ಕುಡಿಯುವ ನೀರು ಒದಗಿಸಿ, ನೇರವಾಗಿ 
ಮಣಿಪಾಲದ ಜಿ.ಎಲ್‌.ಎಸ್‌.ಆರ್‌ಗೆ 
ಹರಿಸಲಾಗುವುದು ಇದರಲ್ಲ ಯಾವುದೇ ಖಾಸಗಿ 
ವಿದ್ಯುತ್‌ ಉತ್ಪಾದನೆಗೆ ಸಹಾಯ ಮಾಡುವ 


೭-(ಈ.ಎ.ಹಿಸವರಾಜ) 
ನಗರಾಭವೃದ್ದಿ ಸಚಿವರು 


(ಬಿ.ಎ. ಬಸವರಾಜ) 
ನಗರಾಭಿವೃದ್ಧಿ ಸಜಿವರು 


ಅನುಬಂಧ 
ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ನಿಯಮಿತ 


ಕರ್ನಾಟಕ ಸಮಗ್ರ ನಗರ ನೀರು ನಿರ್ವಹಣೆ ಹೂಡಿಕೆ ಕಾರ್ಯಕ್ರಮ ದಡಿ ಉಡುಪಿ ನಗರದಲ್ಲಿ ಅನುಷ್ಠಾನಗೊಳಿಸುತ್ತಿರು ಕುಡಿಯುವ ನೀರು ಸರಬರಾಜು ಕಾಮಗಾರಿಗಳ ವಿವರ ಈ 
ಕೆಳಗಿನಂತಿದೆ; 


ಕಾಮಗಾರಿಯ ಹೆಸರು: ಉಡುಪಿ ನಗರಕ್ಕೆ ನೀರು ಮೂಲದ ಅಭಿವೃದ್ದಿ ಕಾಮಗಾರಿ(ವಾರಾಹಿ ನದಿ ಮೂಲದಿಂದ) 

ಕಾಮಗಾರಿಯ ಅಂದಾಜು ಮೊತ್ತ: ರೂ 122.50 ಕೋಟಿಗಳು 

ಕಾಮಗಾರಿಯ ಗುತ್ತಿಗೆ ಮೊತ್ತ: ರೂ 119.51 ಕೋಟಿಗಳು 

30/11/2021 ರವರೆಗೆ ಪಾವತಿಸಿದ ಮೊತ್ತ: ರೂ 75.21 ಕೋಟಿಗಳು 

ಬಾಕಿ ಪಾವತಿಸಬೇಕಾದ ಮೊತ್ತ: ರೂ 44.30 ಕೋಟಿಗಳು 

ಕಾಮಗಾರಿ ಪ್ರಾರಂಭದ ದಿನಾಂಕ: 23.08.2018 

ಕಾಮಗಾರಿ ಮುಕ್ತಾಯದ ದಿನಾಂಕ: 22.05.2022 

ಕಾಮಗಾರಿಯಲ್ಲಿಯ ಪ್ರಮುಖ ಘಟಕಗಳು: 38.54 ಕಿಮೀ 864 ಎಂ ಎಂ ವ್ಯಾಸದ ಉಕ್ಕಿನ ಪೈಪ್‌ಲೈನ್‌ ಅಳವಡಿಸುವುದು, ಜಾಕ್‌ವೆಲ್‌ ನಿರ್ಮಾಣ, ವಿದ್ಯುತ್‌ 

ಯಂತ್ರೋಪಕರಣಗಳ ಅಳವಡಿಕೆ ಹಾಗೂ ಇತರೆ. 

ಕಾಮಗಾರಿಯ ಪ್ರಗತಿ: 38.54 ಕಿಮೀ 864 ಎಂ ಎಂ ವ್ಯಾಸದ ಉಕ್ಕಿನ ಪೈಪ್‌ಲೈನ್‌ ಅಳವಡಿಸಬೇಕಿದ್ದು ಇದರಲ್ಲಿ 23.26 ಕಿಮೀ ಅಳಪಡಿಸಿದೆ ಭೌತಿಕ ಪ್ರಗತಿ ಶೇ 58.77 

ಸಾದಿಸಿದ್ದು, ಆರ್ಥಿಕ ಪ್ರಗತಿ ಶೇ 62.93 ಸಾದಿಸಲಾಗಿದೆ. 


ಸದರಿ ಕಾಮಗಾರಿಯ ಯೋಜನಾ ಸಮಾಲೋಚಕರಾಗಿ M/s Tractebel GKW GmbH ರವರು ಕಾರ್ಯನಿರ್ವಹಿಸುತ್ತಿದ್ದು, ಕಾಮಗಾರಿಯ ಗುಣಮಟ್ಟದ ಖಾತ್ರಿಯ ಕುರಿತು 
ಯೋಜನಾ ಅನುಷ್ಠಾನ ಘಟಕ್ಕೆ ಇವರು ಸಲಹೆಗಾರರಾಗಿ ಮತ್ತು ಸಮಾಲೋಚಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸಾಮಗ್ರಿಗಳ ಗುಣಮಟ್ಟದ ಪರೀಕ್ಷೆಯನ್ನು ಸ್ಥಳೀಯ 
ಇಂಜಿಯನಿರಿಂಗ್‌ ಕಾಲೇಜ್‌ನಲ್ಲಿ ಕೈಗೊಳ್ಳಲಾಗುತ್ತಿದೆ. 


2, 


ಕಾಮಗಾರಿಯ ಹೆಸರು: ಉಡುಪಿ ನಗರಕ್ಕೆ ಸಗಟು ನೀರಿನ ಅಭಿವೃದ್ಧಿ ಕಾಮಗಾರಿ(45 ಎಂಎಲ್‌ಡಿ ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ನಿರ್ಮಾಣ ಒಳಗೊಂಡಿದೆ) 

ಕಾಮಗಾರಿಯ ಅಂದಾಜು ಮೊತ್ತ: ರೂ 48.31 ಕೋಟಿಗಳು 

ಕಾಮಗಾರಿಯ ಗುತ್ತಿಗೆ ಮೊತ್ತ: ರೂ 50.80 ಕೋಟಿಗಳು 

30/11/2021 ರವರೆಗೆ ಪಾವತಿಸಿದ ಮೊತ್ತ: ರೂ 5.08 ಕೋಟಿಗಳು 

ಬಾಕಿ ಪಾವತಿಸಬೇಕಾದ ಮೊತ್ತ: ರೂ 45.72 ಕೋಟಿಗಳು 

ಕಾಮಗಾರಿ ಪ್ರಾರಂಭದ ದಿನಾಂಕ: 31.05.2021 

ಕಾಮಗಾರಿ ಮುಕ್ತಾಯದ ದಿನಾಂಕ: 30.05.2023 

ಕಾಮಗಾರಿಯಲ್ಲಿಯ ಪ್ರಮುಖ ಘಟಕಗಳು: 45 ಎಂಎಲ್‌ಡಿ ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ನಿರ್ಮಾಣ, 27 ಎಂಎಲ್‌ಡಿ ಬ್ಯಾಕ್‌ ವಾಶ್‌ ಘಟಕ ಹಾಗೂ ಇತರೆ. 

ಕಾಮಗಾರಿಯ ಪ್ರಗತಿ: 45 ಎಂಎಲ್‌ಡಿ ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕ ನಿರ್ಮಾಣಕ್ಕಾಗಿ £87 ಪ್ರಗತಿಯಲ್ಲಿದೆ. ಆರ್ಥಿಕ ಪ್ರಗತಿ ಶೇ 10% 
ಸಾದಿಸಲಾಗಿದೆ. 


ಯೋಜನಾ ಅನುಷ್ಠಾನ ಘಟಕ್ಕೆ ಇವರು ಸಲಹೆಗಾರರಾಗಿ ಮತ್ತು ಸಮಾಲೋಚಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸಾಮಗ್ರಿಗಳ ಗುಣಮಟ್ಟದ ಪರೀಕ್ಷೆಯನ್ನು ಸ್ಥಳೀಯ 
ಇಂಜಿಯನಿರಿಂಗ್‌ ಕಾಲೇಜ್‌ನಲ್ಲಿ ಕೈಗೊಳ್ಳಲಾಗುತ್ತಿದೆ. 


ಸದರಿ . ಕಾಮಗಾರಿಯ: ' ಯೋಜನಾ ಸಮಾಲೋಟಕರಾಗಿ M/s Tractebel GKW GmbH ರವರು ಕಾರ್ಯನಿರ್ವಹಿಸುತ್ತಿದ್ದು, ಕಾಮಗಾರಿಯ ಗುಣಮಟ್ಟದ ಖಯಾತ್ರಿಯ "ಕುರಿತು 


3. ಕಾಮಗಾರಿಯ ಹೆಸರು: ಉಡುಪಿ ನಗರಕ್ಕೆ ಕುಡಿಯುವ ನೀರು ಸರಬರಾಜುಗಾಗಿ ವಿತರಣಾ ಜಾಲಗಳ ಆಭಿವೃದ್ಧಿ ಮತ್ತು ವಿಸ್ತರಣೆ ಕಾಮಗಾರಿ(24/7) 

ಕಾಮಗಾರಿಯ ಅಂದಾಜು ಮೊತ್ತ: ರೂ 119.59 ಕೋಟಿಗಳು 

ಕಾಮಗಾರಿಯ ಗುತ್ತಿಗೆ ಮೊತ್ತ: ರೂ 107.08 ಕೋಟಿಗಳು 

30/11/2021 ರವರೆಗೆ ಪಾವತಿಸಿದ ಮೊತ್ತ: ರೂ 50.78 ಕೋಟಿಗಳು 

ಬಾಕಿ ಪಾವತಿಸಬೇಕಾದ ಮೊತ್ತ: ರೂ 56.30 ಕೋಟಿಗಳು 

ಕಾಮಗಾರಿ ಪ್ರಾರಂಭದ ದಿನಾಂಕ: 16.11.2018 

ಕಾಮಗಾರಿ ಮುಕ್ತಾಯದ ದಿನಾಂಕ: 10.10.2022 

ಕಾಮಗಾರಿಯಲ್ಲಿಯ ಪ್ರಮುಖ ಘಟಕಗಳು: 296 ಕಿ.ಮೀ ಪೈಪ್‌ಲೈನ್‌ ಅಳವಡಿಸುವುದು, 36452 ಸಂಖ್ಯೆಯ ಮೀಟರ್‌ ನೊಂದಿಗೆ ನಳಸಂಪರ್ಕಗಳು, 7 ಮೇಲ್ಗಟ್ಟದ 

ಜಲಸಂಗ್ರಹಗಾರಗಳು ಹಾಗೂ ಇತರೆ. 
ಕಾಮಗಾರಿಯ ಪ್ರಗತಿ: 149.28 ಕಿಮೀ ಪೈಪ್‌ಲೈನ್‌ ಅಳವಡಿಸಿದೆ, 5084 ಸಂಖ್ಯೆಯ ಮೀಟರ್‌ ನೊಂದಿಗೆ ನಳಸಂಪರ್ಕ, 6 ಮೇಲ್ಗಟ್ಟದ ಜಲಸಂಗ್ರಹಗಾರಗಳ 
ನಿರ್ಮಾಣದಲ್ಲಿ ಶೇ 61.33 ಒಟ್ಟು ಶೇ 43.92 ಭೌತಿಕ ಪ್ರಗತಿ ಸಾದಿಸಿದ್ದು, ಆರ್ಥಿಕ ಪ್ರಗತಿ ಶೇ 47.42 ಸಾದಿಸಲಾಗಿದೆ. 

ಸದರಿ ಕಾಮಗಾರಿಯ ಯೋಜನಾ ಸಮಾಲೋಚಕರಾಗಿ M/s ££ India ರವರು ಕಾರ್ಯನಿರ್ವಹಿಸುತ್ತಿದ್ದು, ಕಾಮಗಾರಿಯ ಗುಣಮಟ್ಟದ ಖಾತ್ರಿಯ ಕುರಿತು ಯೋಜನಾ 
ಅನುಷ್ಠಾನ ಘಟಕ್ಕೆ ಇವರು ಸಲಹೆಗಾರರಾಗಿ ಮತ್ತು ಸಮಾಲೋಚಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಸಾಮಗ್ರಿಗಳ ಗುಣಮಟ್ಟದ ಪರೀಕ್ಷೆಯನ್ನು ಸ್ಥಳೀಯ ಇಂಜಿಯನಿರಿಂಗ್‌ 
ಕಾಲೇಜ್‌ನಲ್ಲಿ ಕೈಗೊಳ್ಳಲಾಗುತ್ತಿದ: 


